KA/BG-GPO/ 2515 /WPP-47 12009-2011 






ಕರ್ನಾಟಕ ರಾಜ್ಯಪಫ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೬, ೨೦೧೦ ( ಭಾದ್ರಪದ ೪, ಶಕ ವರ್ಷ ೧೯೩೨) ಸಂಚಿಕೆ ೩೪ 








ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಂಯಾಲ್ಥಯದ ಅಧಿಸೂಚನೆಗಳು 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 26 ಭೂಸ್ವಾವ್ಯಾ 2008, ಬೆ೦ಗಳೂರು, ದಿನಾಂಕ: 14ನೇ ಜುಲೈ, 2010 


ಭೂಸ್ವಾಧೀನ ಪ್ರಕರಣಗಳಲ್ಲಿ ಸಿವಿಲ್‌ ನ್ಯಾಯಾಲಯಗಳು ನೀಡಿರುವ ತೀರ್ಪುಗಳನ್ನು ಪರಿಶೀಲಿಸಿ ವಿಲೇವಾರಿ 
ಮಾಡಲು ಕಂದಾಯ ಇಲಾಖೆಯ ಕಾನೂನು ಕೋಶದಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ. 408 ಸಅಸೇ 
2008, ದಿನಾಂಕ: 6-9-2008ರಲ್ಲಿ ಹೊಸದಾಗಿ ಸೃಜಿಸಲಾಗಿರುವ ಹೆಚ್ಚುವರಿ ಕಾನೂನು ಅಧಿಕಾರಿಗಳ ಹುದ್ದೆಗೆ 
ಶ್ರೀ ಎ.ಹೆಚ್‌. ಆದಪ್ಪನವರ್‌, ನಿವೃತ್ತ. ಜಿಲ್ಲಾ ನ್ಯಾಯಾಧೀಶರು, ಮನೆ ನಂ. ಜೆ.1ಬಿ 502, ನ್ಯಾಷನಲ್‌ ಗೇಮ್ಸ್‌ ವಿಲೇಜ್‌, 
ಕೋರಮಂಗಲ, ಬೆ೦ಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹುದ್ದೆಯ ಪದಾವಧಿಯವರಗೆ ಅಥವಾ 
ಮುಂದಿನ ಆದೇಶದವರೆಗೆ ಮಾಸಿಕ ಷು 5 ,000/-ಗಳ (ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಸಂಚಿತ 
ವೇತನದಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿದೆ. 


ಇವರ ವೇತನವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಲೆಕ್ಕಪತ್ರ) ಶಾಖೆಯಿಂದ ಭರಿಸಲಾಗುವುದು. 
ಇವರ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ನಿಗದಿಪಡಿಸಿ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1130 ಕಂದಾಯ ಇಲಾಖೆ (ಭೂಸ್ವಾದೀನ-2). 
PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 125 SFP 2010, Bangalore, Dated 28th July, 2010 


Smt. Saswathi Mishra, IFS (KN 97), Deputy Conservator of Forests, Mysore Division, 
Mysore is transferred with immediate effect and posted until further orders as Deputy Conservator of 
Forests, Bangalore Urban Division, Bangalore vice Sri N. Devaraj, IFS transferred. 

Sri Bishwajit Mishra, IFS (KN 98), Deputy Conservator of Forests, Wildlife Division, 
Chamarajnagar is transferred with immediate effect and posted until further orders as Deputy 
Conservator of Forests, Bannerghatta National Park Bangalore in the existing vacancy. 

Sri Vipin Singh, IFS (KN 98), Deputy Conservator of Forests, Bidar Division, Bidar is 
transferred with immediate effect and his services are placed at the disposal of Department of 
Personnel and Administrative Reforms—e-Governance, until further orders for being posted as Deputy 


(೪೬೫) 


೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ-೨ 





Conservator of Forests and Project Director, Karnataka State Wide Area Network (KSWAN), 
e-Governance, DPAR, Bangalore in the existing vacancy. 


The services of Smt. Vanashri Vipin Singh, IFS (KN 98), Deputy Conservator of Forests 
and District Project Coordinator, Jalasamyardhana Yojana Sangha, Bidar are withdrawn from 
Minor Irrigation Department with immediate effect and she is posted until further orders as Deputy 
Conservator of Forests, Environmental Management and Policy Research Institute (EMPRlI), 
Bangalore in the existing vacancy. 


Sri N. Devaraj, IFS (KN 2003), Deputy Conservator of Forests, Bangalore Urban Division, 
Bangalore is transferred with immediate effect and posted until further orders as Deputy Conservator 
of Forests, Mysore Division,Mysore vice Smt. Saswathi Mishra, IFS transferred. 


Sri Takhat Singh Ranawat, IFS (KN 2007), Asst. Conservator of Forests, Dharwad 
Sub-Division, Dharwad is transferred with immediate effect and posted until further orders as 
Asst. Conservator of Forests and Officer on Special Duty (OSD) in the new post in the office of 
the Deputy Conservator of Forests, Territorial Division, Karwar. 

The services of Sri K. Uday Kumar, SFS, Deputy Conservator of Forest and District 
Project Coordinator, Jalasamvardhana Yojana Sangha, Dharwad are withdrawn from Minor 
Irrigation Department with immediate effect and he is posted until further orders as Deputy 
Conservator of Forests, Lake Development Authority, Bangalore in the upgraded post vice 
Sri V. Krishnamurthy, Asst. Conservator of Forests transferred. 

By Order and in the name of the Governor of Karnataka, 
ASHOK ೧, ATRE, 
Under Secretary to Government, 
P.R. 1135 D.P.&A. R.(Services-IV) 


NOTIFICATION 
No. DPAR 185 SFP 2009, Bangalore, Dated 28th July, 2010 


In pursuance of Government of India, Ministry of Environment and Forests, New Delhi's 
Notification No. 17016/06/95-IFS-ll dated 23-07-2010 approving the extension of inter-State deputation 
of Sri G. C. Hosur, IFS (HP-96) from Himachal Pradesh Cadre to Karnataka Cadre for a period of 
2 years from 20-6-2010 under Rule 6(1) of IFS (Cadre) Rules, Sri G.C. Hosur, IFS (HP-96) is reposted 
as DCF, Belgaum division, Belgaum with immediate effect and until further orders, relieving the DCF, 
Social Forestry, Belgaum of the additional charge. 

In modification of para 2 of the Government Notification of even No. dated 22-6-2010, 
Sri. G.C. Hosur, IFS is granted earned leave form 21-6-2010 to 22-7-2010 with permission to prefix 
holiday on 20-6-2010. 

By Order and in the name of the Governor of Karnataka, 
ASHOK ೧, ATRE, 
Under Secretary to Government, 
P.R. 1136 D.P.&A. R.(Services-IV) 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 84 ಮೀಇಸೇ 2010, ಬೆಂಗಳೂರು, ದಿನಾಂಕ: 22ನೇ ಜುಲೈ, 2010 
2010ನೇ ಸಾಲಿನಲ್ಲಿ ಮೀನುಗಾರಿಕೆ ಇಲಾಖೆಯ ಈ ಕೆಳಕಂಡ ಅಧಿಕಾರಿ ಅವರ ಹೆಸರಿನ ಮುಂದೆ ನಮೂದಿಸಿರುವ 
ದಿನಾಂಕದಂದು 60 ವರ್ಷ ಮಯೋಮಿತಿಯನ್ನು ತಲುಪಲಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ 
ನಿಯಮ 95(1)ರನ್ನಯ ಅವರ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕದಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ 
ಹೊಂದಲು ಅನುಮತಿ ನೀಡಲಾಗಿದೆ. 





ಅಧಿಕಾರಿಯ ಹೆಸರು, ಪದನಾಮ ಮತ್ತು 
ಕೆಲಸ ನಿರ್ವಹಿಸುತ್ತಿರುವ ಕಛೇರಿ 

1 |ಶೀ ಜಿ.ವೆಂಕಟಯ್ಯ, ಮೀನುಗಾರಿಕೆ ಸಹಾಯಕ 

ನಿರ್ದೇಶಕರು (ಶ್ರೇಣಿ-2) ಮೀನು ಕೃಷಿಕರ ಆಭಿವೃದ್ಧಿ 05-11-1950 30-11-2010 

ಸಂಸ್ಥೆ, ಬೆಂಗಳೂರು 


ವಯೋನಿವೃತ್ತಿ ಹಾಂಡುವ 


ಕ್ರಸಂ. 
ಸ್ರಿ ದಿನಾಂಕ 


ಜನ್ಮ ದಿನಾಂಕ 























ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೪೬೭ 





ಮೇಲ್ಕಂಡ ಅಧಿಕಾರಿಯಿಂದ ಸರ್ಕಾರಕ್ಕೆ ಯಾವುದಾದರೂ ಹಣ ಬಾಕಿ ವಸೂಲಿ ಮಾಡುವುದಿದ್ದಲ್ಲಿ ಅಂತಹ 
ಬಾಕಿಯನ್ನು ಅವರ ನಿವೃತ್ತಿ ಉಪದಾನದಿಂದ ವಸೂಲಿ ಮಾಡಲು ಹಾಗೂ ಸದರಿ ಅಧಿಕಾರಿ ವಿರುದ್ಧ ಯಾವುದಾದರೂ 
ವಿಚಾರಣೆ ಬಾಕಿ ಇದ್ದಲ್ಲಿ ಸದರಿ ವಿಚಾರಣೆಯ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಷರತ್ತಿಗೊಳಪಟ್ಟು ಸರ್ಕಾರದ 
ಅನುಮತಿಯನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎಂ. ರಾಜಣ್ಣ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1137 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 


HIGH COURT OF KARNATAKA 
NOTIFICATION 
No. GOB (I) 15(94)/2009, Bangalore, Dated 22nd July, 2010 


Sri. P. Narayana Acharya, Presiding Officer, Fast Track Court, Madhugiri, is permitted to 
surrender 30 days of Earned Leave from 02-08-2010 to 31-08-2010 (bdi), for the block period 2009-10. 

The Officer shall be paid pay and allowances admissible for the period of leave so surrendered 
at the rate of 1/30" of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs. 


By Order of the High Court, 
P.R. 1138 Deputy Registrar 


NOTIFICATION 
No. GOB (I) 16(93)/2009, Bangalore, Dated 21st July, 2010 


Sri. J.N. Subramanya, Senior Civil Judge, Bailhongal, is permitted to surrender 30 days of 
Earned Leave from 02-08-2010 to 31-08-2010 (bdi), for the block period 2009-10. 

The Officer shall be paid pay and allowances admissible for the period of leave so surrendered 
at the rate of 1/30" of the monthly pay and allowances for each day of leave surrendered as per the 
provisions contained in Rule 118 (2) of K.C.S. Rs. 


By Order of the High Court, 
P.R. 1139 Deputy Registrar 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 288 ಪೊಸಿಪ 2010, ಬೆಂಗಳೂರು, ದಿನಾಂಕ 29ನೇ ಜುಲೈ, 2010 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಂ. ವಿ. ರಾಮಕೃಷ್ಣ ಪ್ರಸಾದ್‌, ಕಮಾಂಡೆಂಟ್‌, ಕೆ.ಎಸ್‌.ಆರ್‌.ಪಿ. 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಎಸ್‌.ಪಿ. ಆಂತರಿಕ ಭದ್ರತಾ ವಿಭಾಗ ಇಲ್ಲಿ ಶ್ರೀ ಬಿ.ಎಸ್‌. ಮರ್ತೂರ್‌ಕರ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಎನ್‌, ರವಿಪ್ರಕಾಶ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1140 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


ಅಧಿಸೂಚನೆ 
ಸಂಖ್ಯೆ: ಒಇ 288 ಹೊಸಿಪ 2010, ಬೆ೦ಗಳೂರು, ದಿನಾಂಕ 29ನೇ ಜುಲೈ, 2010 


ಶ್ರಿ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ 


ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ) ವೃಂದದ 




















೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ-೨ 
ಹ್‌ ಅಧಿಕಾರಿಯ ಹೆಸರು ಮತ್ತು ಹುದ್ದೆ ವರ್ಗಾವಣೆ ಮಾರ್ಪಡಿಸಿ ಸ್ಥಳನಿಯುಕ್ತಿಗೊಳಿಸಿದ 
5 | ಶ್ರೀಯುತರು: ಹುದ್ದೆ 

1 ಎಂ.ಬಿ. ನಾಯ್ಡು, ಎಸ್‌.ಪಿ. (ಸ ಶಸ್ತ್ರ ಡಿ.ಸಿ.ಪಿ. ಸಿ.ಎ.ಆರ್‌. | ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
ದಕ್ಷಿಣ, ಬೆಂಗಳೂರು ಹುದ್ದೆಯಿಂದ ಡಿ.ಸಿ.ಪಿ. ಸಿ.ಎ.ಆರ್‌. ಡಿ.ಸಿ.ಪಿ. ಸಿ.ಎ.ಆರ್‌. ದಕಿಣ, ಬೆಂಗಳೂರು 
[0 

ಮೈಸೂರು ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ 
2 | ಆರ್‌. ಪ್ರಭಾಶ೦ಕರ್‌, ಎಸ್‌.ಪಿ. (ಸಶಸ್ತ್ರ ಡಿ.ಸಿ.ಪಿ. ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
ಡಿ.ಎ.ಆರ್‌. ಬೆಳಗಾವಿ ಹುದ್ದೆಯಿಂದ ಔ.ಸಿ.ಪ. ಸಿ.ಎ.ಆರ್‌. ಡಿಸಿಪಿ. ಸಿ.ಎ.ಆರ್‌. ಮೈಸೂರು ನಗರ 

ಅದೇಶದ ವವರು ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ರ್ನಾಟಕೆ ರಾಜ್ಯಪಾಲರೆ ಆದೇಶಾನುಸಾ ಅ ಸರಿನಲ್ಲಿ, 

ಟಿ. ಎನ್‌, ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1141 ಒಳಾಡಳಿತ ಇಲಾಖೆ, (ಹೊಲೀಸ್‌ ಸೇವೆಗಳು). 


ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ 


ಅಧಿಸೂಚನೆ 


ಸಂಖ್ಯೆ: ಒಳ 288 ಹೊಸಿಪ 2010, ಬೆಂಗಳೂರು, ದಿನಾಂಕ 29ನೇ ಜುಲೈ, 2010 


(ಸಿವಿಲ್‌) (ನಾನ್‌ ಐಪಿಎಸ್‌) 


ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ 


ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 





ತಥಕಾರಷ ಪಾಕ ಹತ್ತ ಹಾಕ್ಟ 


ವರ್ಗಾವಣೆಯ ನಂತರ ಸ್ಥಳನಿಯುಕ್ತಿಗೊಳಿಸಿದ 

















ಡ್‌ 
ಕ್ರಸಂ. ಶ್ರೀಯುತರು: ಹುದ್ದೆ 
ಜ್‌ ಹಟಾ ಎಸ್‌.ಪಿ. ಅರಣ್ಯ ಘಟಕ, ಮಡಿಕೇರಿ-ಶ್ರೀ ಆರ್‌. 
ಲ § ೭ಜಿ 
1 ಪ್‌ ಕ್ಷಷ್ಠಮೂರ್ತಿ ಇವರ ವಯೋನಿವೃತಿಯಿಂದ 
ಇವು pe) ಲ ಲ5೨ 
ಸನಾ ಸಟ ಬಜ ದಿ: 31-07-2010ರಂದು ತೆರವಾಗುವ ಹುದ್ದೆ. 
> ಬಿ. ಎಸ್‌. ಮರ್ತೂರ್‌ಕರ್‌, ಅಡಿಷನಲ್‌ ಎಸ್‌.ಪಿ. ಬೀದರ್‌-ಶ್ರೀ ಎ.ಆರ್‌. 
ಎಸ್‌.ಪಿ. ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು ಅಣ್ಣೇಕರ್‌ ಇವರ ಸ್ಥಾನದಲ್ಲಿ 
ಎಸ್‌. ಆರ್‌. ಫಣೀಂದ ಸಿಂಗ್‌, ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
3 ಅಡಿಷನಲ್‌ ಎಸ್‌.ಪಿ. ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿಗೆ ಅಡಿಷನಲ್‌ ಎಸ್‌.ಪಿ. ಚಾಮರಾಜನಗರ- 
ವರ್ಗಾವಣೆ ಆದೇಶದಲ್ಲಿರುವವರು. ಶ್ರೀ ಮಿತ್ರ ಹೆರಾಜೆ ಇವರ ಸ್ಥಾನದಲ್ಲಿ 
ಇನ ಸ್‌ ಹ 
ಜ್‌ ಅಡಿಷನಲ್‌ ಎಸ್‌.ಪಿ. ಚಿಕ್ಕಮಗಳೂರು ಜಿಲ್ಲೆ 
4 ನ ಶ್ರೀ ಎಸ್‌. ಆರ್‌. ಫಣೀಂದ ಸಿಂಗ್‌ ಇವರ 
ಅಡಿಷನಲ್‌ ಎಸ್‌.ಪಿ. ಚಾಮರಾಜನಗರ ಜಿಲ್ಲೆ ಸೆ 
1 ಸ್ಥಾನದಲ್ಲಿ. 
ಎಂ. ಎ. ಸೌದಾಗರ್‌. ಎಸ್‌.ಪಿ. ಕರಾವಳಿ ಕಾವಲು ಪಡೆ, ಉಡುಪಿ- 
5 | ಎಸ್‌.ಪಿ. ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಶ್ರೀ ಎನ್‌. ಟಿ. ಶಿವಕುಮಾರ್‌ ಇವರ 
ಬೆ೦ಗಳೂರು ಸ್ಥಾನದಲ್ಲಿ. 











ಎನ್‌.ಟಿ. ಶಿವಕುಮಾರ್‌, 
ಸ್‌.ಪಿ. ಕರಾವಳಿ ಕಾವಲು ಪಡೆ, ಉಡುಪಿ ಇಲ್ಲಿಗೆ 
ವರ್ಗಾವಣೆ ಆದೇಶದಲ್ಲಿರುವವರು 





ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
ಎಸ್‌.ಪಿ. ಆಂತರಿಕ ಭದ್ರತಾ ವಿಭಾಗ, 
ಬೆ೦ಗಳೂರು-ಶ್ರೀ ಎಂ.ಡಿ. ಹುಲಿಮನಿ ಇವರ 
ಸ್ಥಾನದಲ್ಲಿ. 











ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೪೬೯ 








ಸ್‌ ಮ 
ಎಂ.ಡಿ. ಹುಲಿಮನಿ, ಎಸ್‌.ಪಿ. ಎಸ್‌.ಪಿ. ಅಬಕಾರಿ ಮತ್ತು ಲಾಟರಿ ನಿಷೇಧ 
7 | ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು ದಳ. ಬೆಂಗಳೂರು - 

i: ಶ್ರೀ ಎಂ. ಎ. ಸೌದಾಗರ್‌, ಇವರ ಸ್ಥಾನದಲ್ಲಿ. 








| ಎಸ್‌. ಹೆಚ್‌. ಗ೦ಗೀರೆಡ್ಡಿ, ಎಸ್‌.ಪಿ. ಅಡಿಷನಲ್‌ ಎಸ್‌.ಪಿ. ಬೆಳಗಾವಿ- 
ರಾಜ್ಯ ಗುಪ್ತವಾರ್ತೆ, ಬೆಳಗಾವಿ ಶ್ರೀ ಯು.ಆರ್‌. ಪಂಗಂ ಇವರ ಸ್ಥಾನದಲ್ಲಿ 
ಎಸ್‌.ಪಿ. ರಾಜ್ನ ಗುಪವಾರ್ತೆ, ಬೆಳಗಾವಿ- 
ಯು.ಆರ್‌. ಪಂಗಂ, ಅಡಿಷನಲ್‌ ಎಸ್‌.ಪಿ. es ಹ "ಬಲು 

















9 HIS ಶ್ರೀ ಎಸ್‌. ಹೆಚ್‌. ಗಂಗೀರೆಡ್ಡಿ ಇವರ 
ಸ್ಥಾನದಲ್ಲಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಎನ್‌, ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1142 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು). 


HIGH COURT OF KARNATAKA 
NOTIFICATION 
No. HCE. 703/2010, Bangalore, Dated 21st July, 2010 


Sri D.R. Balakrishna, Assistant Registrar of this office is granted Earned Leave for 05 days from 
01-06-2010 to 05-06-2010 (bdi) with permission to avail general holiday on 06-06-2010 on medical 
grounds. 


Sri K. Sreenivasa Gupta, Assistant Registrar of this office is placed in additional charge of the 
duties of the above said officer during the above said period. 


Sri D.R. Balakrishna, Assistant Registrar of this office is reposted to the same post on expiry of 
the said period. 


K. SREENIVASA GUPTA 
P.R. 1143 Assistant Registrar 


NOTIFICATION 
No. HCE. 891/2010, Bangalore, Dated 28th July, 2010 


Sri Bhaskar, Section Officer of this office is permitted to retire from service on attaining the age 
of superannuation w.e.f. the afternoon of 30-11-2010 and he will be relieved of his duties in this office 
on the afternoon of 30-11-2010. 


By Order of Hon'ble the Chief Justice, 
P. KRISHNA BHAT 
P.R. 1144 Registrar (Judicial) 


NOTIFICATION 
No. HCE. 887/2010, Bangalore, Dated 28th July, 2010 


Sri Nanjundaiah, Section Officer of this office is permitted to retire from service on attaining the 
age of superannuation w.e.f. the afternoon of 31-10-2010 and he will be relieved of his duties in this 
office on the afternoon of 30-10-2010, since 31-10-2010 is a general holiday. 

By Order of Hon'ble the Chief Justice, 


P. KRISHNA BHAT 
P.R. 1145 Registrar (Judicial) 


೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ-೨ 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಎನ್‌ 90 ಸಮನ್ವಯ 2009, ಬೆಂಗಳೂರು, ದಿನಾಂಕ 24ನೇ ಜುಲೈ, 2010 
ಸರ್ಕಾರಿ ಆದೇಶ ಸಂಖ್ಯೆ: ಆಇ 8 ಸೇನಿಸೇ 2008 ದಿನಾಂಕ: 16-5-2009ರನ್ವಯ ಈ ಕೆಳಕಂಡ 
ಶಾಖಾಧಿಕಾರಿಗಳ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ 
ಒಪ್ಪಿಕೊ೦ಡು ಅದರ ಬದಲಾಗಿ 2009-10ರ ಬ್ಲಾಕ್‌ ಅವಧಿಗೆ ನಗಧೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ 
ನೀಡಲಾಗಿದೆ:- 





























ಬ್ಲಾಂಕ್‌ ಉಳಿತಾಯ ಖಾತೆ 
ನೌಕರರ ಹೆಸರು, ಪದನಾಮ, ಸಂಖೆ ಮಹ ಜಾಕೀ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿದ | ಉಳಿದ 
ಶಾಖೆ ಮತ್ತು ವೇತನ ಶ್ರೇಣಿ ಸ ದಿನಾಂಕ ಗಳಿಕೆ 
ವ ಹಾಗೂ ಶಾಖೆ 
ರಜೆ 

ಶ್ರೀಮತಿ ಜಿ. ವಿಜಯ, ದಿನಾಂಕ: 3-06-2010 ರಿಂದ 

ಶಾಖಾಧಿಕಾರಿ, ಇಂಧನ ಸಂಖ್ಯೆ: 208, ಅಪೆಕ್ಸ್‌ ಬ್ಯಾಂಕ್‌, 1-06-2010ರವರೆಗೆ ಒಟ್ಟು 222 
ಇಲಾಖೆ, ವೇತನ ಶ್ರೇಣಿ: ಬಹುಮಹಡಿ ಕಟ್ಟಡ ಶಾಖೆ 30 ದಿನಗಳು 

ರೂ. 11.400-21,600 
ಮೇಲ್ಕಂಡ ಅಧಿಕಾರಿಯವರ ರಜಾ ಮಂಜೂರಾತಿಯ ಯಾವುದೇ ಪ್ರಕರಣಗಳು ಕ್‌ೌವರವಿಗೂ ಬಾಕಿ 


ಇರುವುದಿಲ್ಲವೆಂದು ದೃಢೀಕರಿಸಿದೆ. ರಜೆಯ ನಮೂದನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸಿ ದೃಢೀಕರಿಸಲು ಆಡಳಿತ 
ಇಲಾಖೆಯಲ್ಲಿ ಕ್ರಮ ವಹಿಸಲಾಗಿದೆ. 
ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ: ಡಿಪಿಎಆರ್‌/17741/೧8/10, ದಿನಾಂಕ 29-3-2010ರನ್ವಯ ಹೊರಡಿಸಲಾಗಿದೆ. 
ಸಂಖ್ಯೆ: ಇಎನ್‌ 90 ಸಮನ್ವಯ 2010 ದಿನಾ೦ಕ 10-5-2010ರ ಅಧಿಸೂಚನೆ ಹಾಗೂ ದಿನಾ೦ಕ; 2-6-2010ರ 
ಸೇರ್ಪಡೆಯನ್ನು ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1146 
ಅಧಿಸೂಚನೆ 
ಸಂಖ್ಯೆ: ಅಎನ್‌ 170 ಸಮನ್ವಯ 2009, ಬೆಂಗಳೂರು, ದಿನಾಂಕ 24ನೇ ಜುಲೈ, 2010 


ಸರ್ಕಾರಿ ಆದೇಶ ಸಂಖ್ಯೆ: ಆಇ 8 ಸೇನಿಸೇ 2008 ದಿನಾಂಕ: 16-5-2009ರನ್ವಯ ಈ ಕೆಳಕಂಡ 
ಶಾಖಾಧಿಕಾರಿಗಳ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ 
ಒಪ್ಪಿಕೊ೦ಡು ಅದರ ಬದಲಾಗಿ 2009-10ರ ಬ್ಲಾಕ್‌ ಅವಧಿಗೆ ನಗಧೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ 
ನೀಡಲಾಗಿದೆ:- 








ನೌಕರರ ಹೆಸರು, ಪದನಾಮ, ಶಾಖೆ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿದ ನಂತರ ಉಳಿದ 
ಮತ್ತು ವೇತನ ಶ್ರೇಣಿ ದಿನಾಂಕ ಗಳಿಕೆ ರಜೆ 
ಶ್ರೀಮತಿ ಸುಜಾತಮ್ಮ, ಪೀಠಾಧಿಕಾರಿ, ದಿನಾಂಕ: 4-06-2010 ರಿಂದ 
ಅಂಧನ ಇಲಾಖೆ, ವೇತನ ಶ್ರೇಣಿ: 3-07-2010ರವರೆಗೆ ಒಟ್ಟು 185 
ರೂ. 11,400-21,600 30 ದಿನಗಳು 

















ಮೇಲ್ಕಂಡ ಅಧಿಕಾರಿಯವರ ರಜಾ ಮಂಜೂರಾತಿಯ ಯಾವುದೇ ಪ್ರಕರಣಗಳು ಈವರೆವಿಗೂ ಬಾಕಿ 
ಇರುವುದಿಲ್ಲವೆಂದು ದೃಢೀಕರಿಸಿದೆ. ರಜೆಯ ನಮೂದನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸಿ ದೃಢೀಕರಿಸಲು ಆಡಳಿತ 
ಇಲಾಖೆಯಲ್ಲಿ ಕ್ರಮ ವಹಿಸಲಾಗಿದೆ. 

ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ: ಸಿಆಸುಇ/73040/ಡಿಪ/09, ದಿನಾಂಕ 19-11-2009ರನ್ವಯ ಹೊರಡಿಸಲಾಗಿದೆ. 

ಸಂಖ್ಯೆ ಇಎನ್‌ 170 ಸಮನ್ವಯ 2009 ದಿನಾಂಕ 18-6-2010ರ ಅಧಿಸೂಚನೆಯನ್ನು ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 1147 ಇಂಧನ ಇಲಾಖೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ೪೭೧ 





ಅಧಿಸೂಚನೆ 
ಸಂಖ್ಯೆ: ಇಎನ್‌ 43 ಸಮನ್ಹಯ 2009, ಬೆಂಗಳೂರು, ದಿನಾಂಕ 24ನೇ ಜುಲೈ, 2010 
ಸರ್ಕಾರಿ ಆದೇಶ ಸಂಖ್ಯೆ: ಆಇ 8 ಸೇನಿಸೇ 2008 ದಿನಾಂಕ: 16-5-2009ರನ್ವಯ ಈ ಕೆಳಕಂಡ 
ಶಾಖಾಧಿಕಾರಿಗಳ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ 


ಒಪ್ಪಿಕೊಂಡು ಅದರ ಬದಲಾಗಿ 2009-10ರ ಬ್ಲಾಕ್‌ ಅವಧಿಗೆ ನಗಧೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ 
ನೀಡಲಾಗಿದೆ:- 








ಬ್ಲಾಂಕ್‌ ಉಳಿತಾಯ 
ಸ $ 
ನೌಕರರ ಹೆಸರು, ಖಾತೆ ಸಂಖ್ಯೆ ಮತ್ತು | ಗಳಿಕೆ ರಜೆಯನ್ನು ಅಧ್ಯರ್ಪಿಸಿದ | ನಂತರ ಉಳಿದ 
ಪದನಾಮ, ಶಾಖೆ ಮತು ಸ್ರ: ಉರ ಸ ಅಧ್ಯ 
ವೇತನ ಶೇಣಿ ಕ ಬ್ಯಾಂಕ್‌ ಹೆಸರು ದಿನಾಂಕ ಗಳಿಕೆ ರಚೆ 
2 ಹಾಗೂ ಶಾಖೆ 
ಡ್‌ ಆ 
ಶೀ ಬಿ.ಎಲ್‌. ರಮೇಶ್‌, ಸಂಖ್ಯೆ: 
ಶಾಖಾಧಿಕಾರಿ ಇಂಧನ 54001174599 ದಿನಾಂಕ: 01-06-2010 ರಿಂದ 
ಇಲಾಖೆ ವೇತನ ಶೇಣಿ: ಸ್ಟೇಟ್‌ ಬ್ಯಾಂಕ್‌ ಆಫ್‌ | 30-06-2010ರವರೆಗೆ ಒಟ್ಟು 192 
ರೂ. 11,400-21,600 (ಮಸರ 30 ದಿನಗಳು 
ವಿಧಾನಸೌಧ ಶಾಖೆ 




















ಮೇಲ್ಕಂಡ ಅಧಿಕಾರಿಯವರ ರಜಾ ಮಂಜೂರಾತಿಯ ಯಾವುದೇ ಪ್ರಕರಣಗಳು ಈವರೆವಿಗೂ ಬಾಕಿ 
ಇರುವುದಿಲ್ಲವೆಂದು ದೃಢೀಕರಿಸಿದೆ. ರಜೆಯ ನಮೂದನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸಿ ದೃಢೀಕರಿಸಲು ಆಡಳಿತ 
ಇಲಾಖೆಯಲ್ಲಿ ಕ್ರಮ ವಹಿಸಲಾಗಿದೆ. 
ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ ಸಿಆಸುಇ/67601/ಡಿಪಿ/09, ದಿನಾಂಕ: 26-10-2009ರನ್ವಯ 
ಹೊರಡಿಸಲಾಗಿದೆ. 
ಸಂಖ್ಯೆ: ಇಎನ್‌ 43 ಸಮನ್ವಯ 2009 ದಿನಾ೦ಕ 10-5-2010ರ ಅಧಿಸೂಚನೆ ಹಾಗೂ ದಿನಾ೦ಕ; 18-6-2010ರ 
ಸೇರ್ಪಡೆಯನ್ನು ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1148 ಇಂಧನ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 317 ಆಸೇವ 2009, ಬೆಂಗಳೂರು, ದಿನಾಂಕ: 23ನೇ ಜುಲೈ, 2010 

ಶ್ರೀ ಜೆ.ಆರ್‌. ಲೋಬೋ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಆಸುಇ 9 ಆಸೇವ 2008, ದಿನಾಂಕ: 17-7-2008ರಲ್ಲಿ ಕೆ.ಎ.ಎಸ್‌. ಸಮೂಹ-ಎ («ಆಯ್ಕೆ ಶ್ರೇಣಿ) ವೃಂದಕ್ಕೆ ನೀಡಿರುವ 
ಸ್ಥಾನಪನ್ನ ಬಡ್ತಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು (ಆರ್‌.ಪಿ.ಪಿ.ಪಿ) ನಿಯಮಗಳು 1978ರ ನಿಯಮ 
2(1)(ಎ)ರನ್ವಯ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಜೆ.ಎ. ಅಡಗಟ್ಟ ಇವರಿಗೆ ಕೆ.ಎ.ಎಸ್‌. ಆಯ್ಕೆ ಶ್ರೇಣಿ ವೃಂದಕ್ಕೆ 
ಬಡ್ತಿ ನೀಡಿದ ದಿನಾಂಕ: 25-7-2007ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಬಡ್ತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1149 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2). 


೪೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೧೦ ಭಾಗ-೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 116 ಹೊಪೆಸೆ 2010, ಬೆಂಗಳೂರು, ದಿನಾಂಕ: 03ನೇ ಆಗಸ್ಟ್‌, 2010. 
ಸರ್ಕಾರಿ ಲೋಕೋಪಯೋಗಿ ಜ್ಞಾಪನಾ ಪತ್ರ ಸಂಖ್ಯೆ: 440 ಸೇಸಎ 2010 ದಿನಾಂಕ: 16-7-2010ರಲ್ಲಿ 
ಶ್ರೀ ಕೆ. ಚಂದಕಾಂತ್‌, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಇವರನ್ನು ಮರು ಸ್ಥಳನಿಯುಕ್ತಿಗೊಳಿಸಲು ಒಳಾಡಳಿತ 
ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿಯವರನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ 
ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1150 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಅಧಿಸೂಚನೆ 
ಸಂಖ್ಯೆ: ಒಳ 64: ಸಶಾಸ:2010, ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್‌, 2010. 
ಒಳಾಡಳಿತ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಗ್ರೂಪ್‌ "ಎ' ವೃಂದದ ಅಧಿಕಾರಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮ 118(2)ರ ಅನ್ವಯ ಅವರ ಖಾತೆಯಲ್ಲಿ ಲಭ್ಯವಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ 
ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ ಒಪ್ಪಿಕೊಂಡು ಅದರ ಬದಲಾಗಿ 2009-10ರ ಬ್ಲಾಕ್‌ ಅವಧಿಗೆ ನಗದೀಕರಣ 
ಸೌಲಭ್ಯವನ್ನು ಮಂಜೂರು ಮಾಡಲಾಗಿದೆ. 








ಕ್ರಸಂ ] ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ನಗದೀಕರಣ ಸೌಲಭ್ಯಕ್ಕಾಗಿ ರಜೆಯನ್ನು 
ಶಾಖೆ ಒಪ್ಪಿಕೊಂಡ ದಿನಾಂಕ 
1 | ಶ್ರೀಮತಿ ಪುಷ್ಪ ಎಸ್‌.ನಾಯ್ಕ್‌, ದಿನಾಂಕ : 16-07-2010 ರಿಂದ 30 ದಿನಗಳು 


ಅಭಿಯೋಗಗಳ ಉಪನಿರ್ದೇಶಕರು, 
ಒಳಾಡಳಿತ ಇಲಾಖೆ. 

















ಸದರಿ ಅಧಿಕಾರಿಯವರ ರಜೆಯ ನಮೂದನ್ನು ಸೇವಾ ಪುಸ್ತಕದಲ್ಲಿ. ನಮೂದಿಸಿ ದೃಢೀಕರಿಸಲು 
ಮಹಾಲೇಖಪಾಲರ ಕಛೇರಿಯಲ್ಲಿ ಕ್ರಮವಹಿಸಲಾಗಿದೆ. ಈ ಅಧಿಸೂಚನೆಯನ್ನು ಮಹಾಲೇಖಪಾಲರ ಟಿಪ್ಪಣಿ ಸಂಖ್ಯೆ ಕ 
AE13/J5/2010-11/323 ದಿನಾ೦ಕ; 08-07-2010ರ ಸಹಮತಿ ಅನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ. ಕೃಷ್ಣಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1151 ಒಳಾಡಳಿತ ಇಲಾಖೆ (ಸಮನ್ವಯ) 


ಅಧಿಸೂಚನೆ 
ಸಂಖ್ಯೆ: ಒಇ 85 ಹೊಪೆಸೆ 2010, ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್‌, 2010. 
ಶ್ರೀ ಎಂ.ಹೆಚ್‌. ಶಂಕರ್‌, ಕಾರ್ಯಪಾಲಕ ಇಂಜಿನಿಯರ್‌, ಇವರು, ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ 
ನಿಗಮ ನಿಯಮಿತಕ್ಕಾಗಿ ಒಳಾಡಳಿತ ಇಲಾಖೆಯಲ್ಲಿ ದಿನಾಂಕ: 03-12-09 ರಿಂದ 08-02-2010ರ ವರೆಗೆ ಮರು 
ಸ್ಥಳನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) ರನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸುವಂತೆ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1152 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


